Kerala Gazette No. 30 dated 26th July 2016 . 
PART I 


Section ji 


GOVER 


ERNMENT 


KERALA 


ಕೇರಳ ಸರಕಾರ 


ಕಾನೂನು ( ಶಾಸನ ರಚನೆ - ಎ) ಇಲಾಖೆ 


ಅಧಿಸೂಚನೆ 


2014 , ಡಿಸೆಂಬರ್ 29, 
ನಂಬ್ರ 27577 ( 1 )/ ಲೆಗ್ . ಎ1/ 2014 / ಕಾನೂನು, ತಿರುವನಂತಪುರಂ , - 

1190 ಧನು 14 / 
1936 ಪುಷ್ಯ 8 . 


ಕೇರಳ ರಾಜ್ಯ ವಿಧಾನಸಭೆಯ ಈ ಕೆಳಗಿನ ಅಧಿನಿಯಮವನ್ನು ಸಾರ್ವಜನಿಕರ 
ತಿಳುವಳಿಕೆಗಾಗಿ ಈ ಮೂಲಕ ಪ್ರಕಟಿಸಲಾಗುವುದು. ವಿಧಾನಸಭೆ ಮಂಜೂರುಮಾಡಿದ ಮಸೂದೆಗೆ 
2014 ಡಿಸೆಂಬರ್ 29ನೇ ದಿನಾಂಕದಂದು ರಾಜ್ಯಪಾಲರ ಅನುಮತಿ ಲಭಿಸಿತು. 


ರಾಜ್ಯಪಾಲರ ಆಜ್ಞಾಪ್ರಕಾರ, 

ಎಸ್ , ಗಿರಿಜಾ ದೇವಿ, 
ಕಾನೂನು ಖಾತೆ ಹೆಚ್ಚುವರಿ ಕಾರ್ಯದರ್ಶಿ . 
ಕಾನೂನು ಖಾತೆ ವಿಶೇಷ ಕಾರ್ಯದರ್ಶಿ ( ಪ್ರಭಾರ). 


- 11 


2014ರ 36ನೇ ಅಧಿನಿಯಮ 
2014ರ ಕೇರಳ ಧನವಿನಿಯೋಗ (17ನೇ ನಂಬ ) ಅಧಿನಿಯಮ 
2004 ಮಾರ್ಚ್ 31ನೇ ದಿನಾಂಕದಂದು ಮುಕ್ತಾಯಗೊಂಡ ಆರ್ಥಿಕ ವರ್ಷದ ಕೆಲವು 
ಸೇವೆಗಳಿಗಾಗಿ ಆ ವರ್ಷದಲ್ಲಿ ಅನುಮತಿಸಿದ ಮೊತ್ತಗಳಿಗೆ ಮೀರಿ ಖರ್ಚುಮಾಡಿದ 
ಮೊತ್ತಗಳನ್ನು ಭರಿಸುವುದಕ್ಕಾಗಿ ಕೇರಳ ರಾಜ್ಯಸಂಚಿತ ನಿಧಿಯಿಂದ ಧನವಿನಿಯೋಗಿಸಲು 
ಅಧಿಕೃತಗೊಳಿಸುವುದಕ್ಕೆ ವ್ಯವಸ್ಥೆ ಮಾಡುವ 

ಒಂದು 

ಅಧಿನಿಯಮ 
ಪೀಠಿಕೆ - 2004 ಮಾರ್ಚ್ 31ನೇ ದಿನಾಂಕದಂದು ಮುಕ್ತಾಯಗೊಂಡ ಆರ್ಥಿಕ 
ವರ್ಷದಲ್ಲಿ ಕೆಲವು ಸೇವೆಗಳಿಗಾಗಿ ಆ ವರ್ಷದಲ್ಲಿ ಅನುಮತಿಸಿದ ಮೊತ್ತಗಳಿಗೆ ಮೀರಿ 
ಖರ್ಚುಮಾಡಿದ ಮೊತ್ತಗಳನ್ನು ಭರಿಸುವುದಕ್ಕಾಗಿ ಕೇರಳ ರಾಜ್ಯ ಸಂಚಿತ ನಿಧಿಯಿಂದ 
ಧನವಿನಿಯೋಗಿಸಲು ಅಧಿಕೃತಗೊಳಿಸುವುದಕ್ಕೆ ವ್ಯವಸ್ಥೆಮಾಡುವುದು ಅಗತ್ಯವಾದುದರಿಂದಲೂ ; 

ಭಾರತ ಗಣರಾಜ್ಯದ ಅರುವತೈದನೇ ವರ್ಷದಲ್ಲಿ ಈ ಕೆಳಗಿನಂತೆ ಅಧಿನಿಯಮ 
ಮಾಡಲಾಗುವುದು: 


1 . ಸಣ್ಣ ಹೆಸರು . ಈ ಅಧಿನಿಯಮವನ್ನು 2014ರ ಕೇರಳ ಧನವಿನಿಯೋಗ 
(17ನೇ ನಂಬ ) ಅಧಿನಿಯಮ ಎಂದು ಕರೆಯಬಹುದು. 

2. 2004 ಮಾರ್ಚ್ 31ನೇ ದಿನಾಂಕದಂದು ಮುಕ್ತಾಯಗೊಂಡ ಆರ್ಥಿಕ ವರ್ಷದ 
ಕೆಲವು ಅಧಿಕ ಖರ್ಚನ್ನು ಭರಿಸುವುದಕ್ಕಾಗಿ, ಕೇರಳ ರಾಜ್ಯ ಸಂಚಿತ ನಿಧಿಯಿಂದ 
121 , 86 , 09 , 617 ರೂಪಾಯಿಗಳ ನೀಡುವಿಕೆ . - ಅನುಸೂಚಿಯ ( 2 ) ನೇ ಕಾಲಂನಲ್ಲಿ 
ನಿರ್ದಿಷ್ಟಪಡಿಸಿರುವ ಸೇವೆಗಳಿಗೆ ಸಂಬಂಧಿಸಿ 2004 ಮಾರ್ಚ್ 31ನೇ ದಿನಾಂಕದಂದು 
ಮುಕ್ತಾಯಗೊಂಡ ಆರ್ಥಿಕ ವರ್ಷದಲ್ಲಿ ಆ ಸೇವೆಗಳಿಗೆ ಆ ವರ್ಷಕ್ಕೆ ಬೇಕಾಗಿ ಅನುಮತಿಸಿದ 
ಮೊತ್ತಗಳಿಗೆ ಮೀರಿ ಖರ್ಚುಮಾಡಿದ ಮೊತ್ತಗಳನ್ನು ಭರಿಸುವುದಕ್ಕಾಗಿ ಅನುಸೂಚಿಯ ( 3) ನೇ 
ಕಾಲಂನಲ್ಲಿ ನಿರ್ದಿಷ್ಟಪಡಿಸಿರುವ ಒಟ್ಟು ನೂರ ಇಪ್ಪತ್ತೊಂದು ಕೋಟಿ ಎಂಭತ್ತಾರು ಲಕ್ಷದ 
ಒಂಭತ್ತು ಸಾವಿರದ ಆರುನೂರ ಹದಿನೇಳು ರೂಪಾಯಿಗಳಷ್ಟಾಗುವ ಮೊತ್ತಗಳನ್ನು ಕೇರಳ 
ರಾಜ್ಯ ಸಂಚಿತ ನಿಧಿಯಿಂದ ನೀಡುವುದಕ್ಕೆ ಮತ್ತು ವಿನಿಯೋಗಿಸುವುದಕ್ಕೆ ಅಧಿಕೃತಗೊಳಿಸಿರುವುದಾಗಿ 
ಭಾವಿಸತಕ್ಕದ್ದು. 

12 


3 . ಧನವಿನಿಯೋಗ. ಈ ಅಧಿನಿಯಮದ ಕೆಳಗೆ ಕೇರಳ ರಾಜ್ಯ ಸಂಚಿತ 
ನಿಧಿಯಿಂದ ನೀಡಲು ಮತ್ತು ವಿನಿಯೋಗಿಸಲು ಅಧಿಕೃತಗೊಳಿಸಿರುವುದಾಗಿ ಭಾವಿಸಲ್ಪಡುವ 
ಮೊತ್ತಗಳು 2004 ಮಾರ್ಚ್ 31ನೇ ದಿನಾಂಕದಂದು ಮುಕ್ತಾಯಗೊಂಡ ಆರ್ಥಿಕ ವರ್ಷಕ್ಕೆ 
ಸಂಬಂಧಿಸಿದ ಅನುಸೂಚಿಯಲ್ಲಿ ಹೇಳಿರುವ ಸೇವೆಗಳಿಗೆ ಮತ್ತು ಉದ್ದೇಶಗಳಿಗಾಗಿ 
ವಿನಿಯೋಗಿಸಿರುವುದಾಗಿ ಭಾವಿಸಲ್ಪಡುವುದು. 

ಅನುಸೂಚಿ 
(2 ಮತ್ತು 3ನೇ ವಿಭಾಗಗಳನ್ನು ನೋಡಿರಿ) 


(1) 


( 2) 


ಮೀರಿದುದು 


ಧನ 
ಬೇಡಿಕೆ 
ನಂಬ್ರ 


ಸೇವೆಗಳು ಮತ್ತು 
ಉದ್ದೇಶಗಳು 


ವಿಧಾನ ಸಭೆ 

ಮತ 
ನೀಡಿದ್ದು 
(ರೂಪಾಯಿ ) 


ಸಂಚಿತನಿಧಿಯ 

ಮೇಲೆ 
ಹೊರಿಸಿದ್ದು 
(ರೂಪಾಯಿ ) 


ಒಟ್ಟು 


(ರೂಪಾಯಿ ) 


.. 


121 , 86 , 09 ,617 


XVII ಶಿಕ್ಷಣ, ಕ್ರೀಡೆ, ಕಲೆ , ಕಂದಾಯ 121 , 86 , 09 , 617 

ಹಾಗೂ ಸಂಸ್ಕೃತಿ 


ಒಟ್ಟು 


121 ,86 ,09, 617 .. 


121 ,86, 09,617 


43 


